ಬೋಧನೆ ಮತ್ತು ಕಲಿಕೆ ಡಸ್ಸೆಕ್ಷಿಯಾ ಅನುಭವ 


ಮಾಲಾ ಆರ್‌. ನಟರಾಜನ್‌ 


ತರಗತಿ ಮತ್ತು ಮನೆಯಲ್ಲ ಹೋಮ್‌ವರ್ಕ್‌ ಸಂದರ್ಭದ 
ಕಲಕೆಯಲ್ಲ ಶಿಕ್ಷಕರು ನಿರಂತರ ಅನುಭವಗಳಗೆ ಸಾಕ್ಷಿಯಾಗುವುದೇ 
ಬೋಧನೆ-ಕಅಕೆಯ ಒಂದು ಪ್ರಕ್ರಿಯೆಯಾಗಿದೆ. ಒಂದು ಶೈಕ್ಷಣಿಕ 
ವರ್ಷದಲ್ಲಿ ದೊರೆಯುವ ವಿರಾಮಗಳು ಕೆಲವೊಮ್ಮೆ 
ಭಾಗಶಃವಾಗಿದ್ದರೂ ಕೂಡ ಸಾಮಾನ್ಯವಾಗಿ ರಚನಾತ್ಮಕ - 
ವಾಗಿರುತ್ತವೆ. ಈ ಅವಧಿಗಳು ತರಗತಿಯಲ್ಲ ಏನನ್ನು 
ಕಅಸಲಾಗಿತ್ತದೋ ಅದನ್ನು ಮತ್ತಷ್ಟು ಬಲಪಡಿಸಲು ಅಪರೂಪದ 
ಅವಕಾಶಗಳನ್ನು, ಹಲವು ಬಾರಿ ವಿನೋದದ ರೀತಿಯನ್ನು 
ಒದಗಿಸುತ್ತಿರುತ್ತವೆ. ಇದರಿಂದ ನಮ್ಮ ಶಾಲೆಗಳು ಮತ್ತೆ 
ಆರಂಭವಾದಾಗ ಮಕ್ಷಳು ಶೈಕ್ಷಣಿಕ ಕಲಾಪಗಳನ್ನು ಯಾವುದೇ 
ಅಡೆತಡೆ ಇಲ್ಲದೆ ಮುಂದುವರಿಸಲು ಸಾಧ್ಯವಾಗುತ್ತದೆ. ಆದರೆ ಈಗ 
ಪಿಡುಗು ತಂದಿರುವ ವಿರಾಮ ಯೋಜತವಾದುದಲ್ಲ ಮತ್ತು ಅದು 
ಯಾವಾಗ ಕೊನೆಗೊಳ್ಳುತ್ತದೆ ಎಂಬುದೂ ಗೊತ್ತಾಗುತ್ತಿಲ್ಲ! ಆದರೆ 
ಶೈಕ್ಷಣಿಕ ಕ್ಷೇತ್ರದ ಮೇಲೆ ಉಂಟುಮಾಡಿರುವ ಪ್ರಭಾವವಂತೂ 
ಗಮನಾರ್ಹವಾದುದು; ಅದರಲ್ಲೂ ವಿಶೇಷವಾಗಿ ಡಿಸ್ಲೆಕ್ಸಿಯಾ 
ಸಮಸ್ಯೆ ಇರುವ ಮಕ್ಷಳ ಮೇಲೆ ಇದರ ಪ್ರಭಾವ 
ಗಣನೀಯವಾದದ್ದು. 


'ನಾನು ಕಲಅಯುವ ರೀತಿಯ ಕಲಸು' ಎಂಬುದು 
ಆರಂಭದಿಂದಲೂ ಡಿಸ್ಲೆಕ್ಷಿಯಾ ಸಮಸ್ಯೆಯುರುವ ಮಗುವಿನ 
ಖೋಧನೆ-ಕಲಕಾ ಪ್ರಕ್ರಿಯೆಯಲ್ಲ ಅನುಸರಿಸಿಕೊಂಡು ಬರುತ್ತಿರುವ 
ಸಿದ್ದಾಂತ. ಇದು ನಿಜಕ್ಸೂ ಅತ್ಯುತ್ತಮ ವಿಧಾನ. ಇದು ಬಹು- 
ಮಾದರಿ ವಿಧಾನವಾದ ಕಾರಣ ಲಾಭಛದಾಯಕವೂ ವಿನೋದದಿಂದ 
ಕೂಡಿದ್ದೂ ಆಗಿದೆ. ಇಂತಹ ಪ್ರಕ್ರಿಯೆಯಲ್ಲ ಮಗುವು ಧ್ಧನಿ. ದೃಶ್ಯ, 
ಸ್ನಾಯುಸಂವೇದಿ ಮತ್ತು ಸ್ಪರ್ಶಸಂವೇದಿ ಮಾರ್ಗಗಳ ಮೂಲಕ 
ಮಾಹಿತಿಗಳನ್ನು ಪಡೆಯುತ್ತಿರುತ್ತದೆ. ಇಲ್ಲ ಪ್ರಸ್ತಾಪ ಮಾಡಿದ ಎಲ್ಲ 
ಮಾರ್ಗಗಳನ್ನೂ ಆಯ್ದೆ ಮಾಡಿಕೊಳ್ಳಬಹುದು ಅಥವಾ ಮಗುವಿನ 
ಕಅಕಾ ಶೈಅಗೆ ಸೂಕ್ತವೆನಿಸಿದ ಮಾರ್ಗಗಳನ್ನು ಮಾತ್ರ ಆಯ್ದೆ 
ಮಾಡಿಕೊಳ್ಳಬಹುದಾಗಿದೆ. ಬೋಧನಾ ವಿಧಾನವು ಯಾವತ್ತೂ 
ಎಲ್ಲರಿಗೂ ಒಂದೇ ಸ್ರರೂಪದ್ದಾಗಿರುವುದಿಲ್ಲ ಎನ್ನುವುದು ಘಂ 
ವಿಧಾನದಲ್ಲ ಅಂತರ್ಗತವಾದ ಅಂಶವಾಗಿದೆ. 


ಪಿಡುಗು ವ್ಯಾಪಿಸುತ್ತಿರುವ ವಿಷಯ ಗೊತ್ತಾಗುತ್ತಿದ್ದಂತೆ ಮದ್ರಾಸ್‌ 
ಡಿಸ್ಲೆಲೆಕ್ಷಿಯಾ ಅಸೋಸಿಯೇಷನ್‌ (ಎಂಡಿಎ)ನಲ್ಲನ ವಿಶೇಷ 
ಶಿಕ್ಷಕರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಪರಿಹಾರ ಮಾರ್ಗಗಳ 
ಮೂಲಕ ಡಿಸ್ಟೆಕ್ಷಿಯಾ ಸಮಸ್ಯೆಯಬುರುವ ಮಕ್ಕಳನ್ನು ತಲುಪಲು 
ಸೂಕ್ತವಾದ ತಂತ್ರಜ್ಞಾನವನ್ನು ಕಂಡುಕೊಳ್ಳುವಲ್ಲ ಸಫಲರಾಗಿದ್ದರು. 
ಈ ಸಂದರ್ಭದಲ್ಲ ನಮ್ಮ ಆಫ್ನರ್‌-ಸ್ಫೂಲ್‌ ರೆಮಿಡಿಯಲ್‌ ಕೇಂದದ 
ಮುಖ್ಯಸ್ಥರಾದ ಶ್ರೀಮತಿ ಸಾವಿತ್ರಿ ಕೃಷ್ಣನ್‌ ಅವರ ಮಾತು 
ಉಲ್ಲೇಖನಾರ್ಹ: "ಜಾಣ್ಯೆ. ಕ್ರಿಯಾಶೀಲತೆ ಮತ್ತು ಹೊಂದಾಣಿಕೆ ಈ 
ಕ್ಷಣದ ಅಗತ್ಯವಾಗಿದೆ.” ವಿಶೇಷ ಶಿಕ್ಷಕರಲ್ಲ ಭರವಸೆಯನ್ನು 
ತುಂಜಸುವ ಸಲುವಾಗಿ ಅವರು ಹೇಳದ ಮಾತು: "ಅಗತ್ಯವಿರುವ 
ಪ್ರತಿ ಮಗುವನ್ನು ತಲುಪಲು ಹಾಗು ಪರಿಣಾಮವನ್ನು ಜೀರಲು 
ಎಂದಿನಂತೆ ಅವರು ಉತ್ತಮ ಕೆಲಸ ಮಾಡುತ್ತಿದ್ದಾರೆ.” 


ಇರ 
\ le 
i 6೦ 


A 


ಡಿಸ್ಲೆಕ್ಸಿಯಾ ಮಕ್ಷಳಗಾಗಿರುವ ನಮ್ಮ ಪೂರ್ಣಾವಧಿ ಪರಿಹಾರಕ 
ಕಲಅಕಾ ಕೇಂದ್ರವಾದ ಅನನ್ಯ ಕಲಅಕಾ ಮತ್ತು ಸಂಶೋಧನಾ 
ಕೇಂದ್ರದ ಪ್ರಾಂಶುಪಾಲರಾದ ಶ್ರೀಮತಿ ಗೌರಿ ರಾಮನಾಥನ್‌ ಅವರು 
ಇದೇ ರೀತಿಯ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ವಿಶೇಷ 
ಶಿಕ್ಷಕರು ಕೆಲವು ವಿಶಿಷ್ಠ ಎನ್ನುವಂತಹ ಉದಾಹರಣೆಗೆ ಡಿಸ್ಟೆಕ್ಕಿಯಾ 
ಇರುವ ಮಕ್ಷಳಗೆ ಕಅಸುವಾಗ ಎದುರಿಸುವ ಲಕ್ಷ್ಯದ ಹಾಗು 
ತಾಳ್ಕೆಯ ಕೊರತೆಯಂತಹ ವಿಷಯಗಳನ್ನು, ಸನ್ನಿವೇಶಗಳನ್ನು 
ನಿಭಾಲಯುಸಲು ಕಂಡುಕೊಂಡ ಅನೇಕ ವಿನೂತನ ವಿಧಾನಗಳನ್ನು 
ಅವರು ವಿಶ್ಲೇಷಿಸಿದ್ದಾರೆ. ಇಂತಹ ಒಂದು ಉದಾಹರಣಿಯಲ್ಲ, 
ಕ್ಯಾಮರಾ ಮುಂದೆಯೇ ಕೆಲವು ಮೋಜು, ದೈಹಿಕ 
ಚಟುವಟಕೆಗಳನ್ನು ನಡೆಸಲು ಒಂದು ಮಗುವಿಗೆ ಉತ್ತೇಜನ 
ನೀಡಲಾಲಯುತು. ಇದರಿಂದಾಗಿ ಆ ಮಗು ನಿಗದಿತ ಸಮಯ- 
ದಲ್ಪಯೇ ತರಗತಿಗೆ ಹಾಜರಾಗುವುದು ಖಾತರಿಯಾಲಯತು. ಕೆಲವು 
ಸಂದರ್ಭಗಳಲ್ಪ ಇಬ್ಬರೂ ಆಸಕ್ತಿದಾಯಕವಾದ ಆನ್‌ಲೈನ್‌ 
ಗೇಮ್‌ಗಕಳಣ ತೊಡಗಿಸಿಕೊಂಡರು. ಇದರಿಂದಾಗಿ ಮಗು 
ನಿರಾಳವಾಗಿ ತೊಡಗಿಸಿಕೊಳ್ಳಲು ಸಾಧ್ಯವಾಗುತ್ತಿತ್ತು ಮತ್ತು ಆ ಬಕ 
ಪಾಠದ ಕಡೆಗೆ ಮಗು ಗಮನಹರಿಸುವಂತೆ ಮಾಡಲು ಶಿಕ್ಷಕಿಗೆ 
ಕಷ್ಟವಾಗುತ್ತಿರಅಲ್ಲ! 


ಆದರೆ, ಮಗುವಿನ ಬೆನ್ನ ಮೇಲೆ ನೀಡುವ ಒಂದು ಉತ್ತೇಜನದ 
ಸ್ಪರ್ಶವಿದೆಯಲ್ಲ. ಅದನ್ನು ಮಾತಿನ ಉತ್ತೇಜನದಿಂದ ತುಂಬಲು 
ಸಾಧ್ಯವೇ ಇಲ್ಲ. ಇಂತಹ ಪ್ರೋತ್ಸಾಹದ ಸ್ಪರ್ಶ ಮಗುವಿನ 
ಹತಾಶೆಯನ್ನು ತಣಗ್ಗಿಸುವಲ್ಲ ಬಹುದೊಡ್ಡ ಪಾತ್ರ ವಹಿಸುತ್ತದೆ 
ಎಂಬುದು ಎಲ್ಲ ವಿಶೇಷ ಶಿಕ್ಷಕರ ಅಭಿಪ್ರಾಯವೂ ಹೌದು. 


ಪಿಡುಗಿನ ಆರಂಭದ ದಿನಗಳಲ್ಲ ಆನ್‌ಲೈನ್‌ ತರಗತಿಗಳ ಬಧ್ಣೆ 
ವಿದ್ಯಾರ್ಥಿಗಳು. ಶಿಕ್ಷಕರು ಮತ್ತು ಪಾಲಕರಲ್ಲ ಭಿನ್ನವಾದ 
ಅಭಿಪ್ರಾಯ ಹಾಗು ನಿರೀಕ್ಷೆಗಆದ್ದವು. ಹೊಸತನ್ನು ಪ್ರಯತ್ನಿಸುವ 
ಸಂಭ್ರಮ, ಗುಮಾನಿ ಅವರಲ್ಲತ್ತು. ತಂತ್ರಜ್ಞಾನ, ಸಂಪರ್ಕದ ಕೊರತೆ 
ಮತ್ತು ಕಾಗದರಹಿತ, ಪಠ್ಯರಹಿತ ಪರಿಸ್ಥಿತಿಗೆ ದಿಢೀರ್‌ 
ಬದಲಾವಣಿಯಾಗಬೇಕಾದ ಅನಿವಾರ್ಯತೆಯ ಅಡೆತಡೆಗಳು 
ಎದುರಾದವು. ಆದರೆ, ಹೊಸ ನಿಯಮಗಳಗೆ ಶಿಕ್ಷಕರು ಮತ್ತು 
ಮಕ್ಷಳು ಬಹುಬೇಗ ಒದ್ಗಿಕೊಂಡರು. ಯಾವುದೇ ಬಡುವು ಇಲ್ಲದೆ 
ಪರಿಹಾರಕ ಕಲಾಪಗಳು ಮುಂದುವರಿಯುತ್ತಿರುವುದರಿಂದ 
ಪಾಲಕರು ಮತ್ತು ಶಿಕ್ಷಕರು ನಿರಾಕರಾದರು. ಡಿಸ್ಟೆಕ್ಷಿಯಾ ಇರುವ 
ಮಕ್ಷಳ ಖೋಧನೆ-ಕಲಅಕಾ ಪ್ರಕ್ರಿಯೆಯಲ್ಲ ಇನ್ನಷ್ಟು ಬಲವನ್ನು 
ತುಂಬಲು ನಿರಂತರತೆ ನಿಜಕ್ಲೂ ಮಹತ್ವದ ಪಾತ್ರ ವಹಿಸುತ್ತದೆ. 


ಪಾಲಕರ ಅನುಭವ, ಅವರ ತೊಡಗಿಸಿಕೊಳ್ಳುವಿಕೆ ಮತ್ತು ಪ್ರತಿ- 
ಕ್ರಿಯೆಗಳು ವಿಭಿನ್ನ. ಕೆಲವು ಅತ್ಯುತ್ತಾಹಿ ಪಾಲಕರು ತಾವೇ 
ಹೋಮ್‌ವರ್ಕ್‌ಗಳನ್ನು ಮಾಡುವುದು ಮತ್ತು ಕೆಲವೊಮ್ಮೆ 
ಕ್ಯಾಮರಾ ಎದುರಲ್ಲೇ ಕ್ಲಾಸ್‌ವರ್ಕ್‌ಅನ್ನೂ ಮಾಡುತ್ತಿರುವ 
ಪ್ರಸಂಗಗಳು ಇದ್ದರೂ ಕೂಡ ವಿಶೇಷ ಶಿಕ್ಷಕರ ಮೇಲೆ ನಂಬಕೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಫ್ಲೆಂಬರ್‌ 2೦೭1 


66 


ಇಡದೇ ಹೋದರೆ ತ್ವರಿತವಾದ ಮರುಸಂಯೋಜನೆ ಸಾಧ್ಯವಾಗದೇ 
ಹೋಗಬಹುದು. ಇನ್ನು ಕೆಲವು ಪಾಲಕರು ಮಕ್ಷಳ ಕೌಶಲ್ಯದ 
ಮಟ್ಟಗಳಲ್ಲ ಬಹುಬೇಗ ಗಣನೀಯ ಸುಧಾರಣಿ ಕಾಣಬೇಕು ಎಂದು 
ಬಯಸುತ್ತಾರೆ. ವಿಶೇಷ ಶಿಕ್ಷಕರು ಮತ್ತು ಹಿರಿಯ ಶಿಕ್ಷಕರು ಈ 
ವಿಚಾರದಲ್ಲ ಪಾಲಕರ ಜೊತೆ ಆಪ್ತ ಸಮಾಲೋಚನೆ ನಡೆಸಿದ್ದಾರೆ. 
ತರಗತಿ ನಡೆಯುತ್ತಿರುವ ಸಂದರ್ಭದಲ್ಲಯೇ  ಮನೆಯಲ್ತ 
ನಡೆಯುತ್ತಿರುವ ಕೆಲವು ಚಟುವಟಕೆಗಳಂದ ಐಏಕಾದ್ರತೆಗೆ 
ಭಂಗವಾಗುತ್ತಿರುವ ಬಗ್ಗೆಯೂ ವಿಶೇಷ ಶಿಕ್ಷಕರು ಪಾಲಕರ 
ಗಮನಸೆಳೆದಿದ್ದಾರೆ. (ಆದರೆ ಕೆಲವು ಘಟನೆಗಳು ಮೋಜನಿಂದಲೂ 
ಕೂಡಿರುತ್ತವೆ, ಜೊತೆಗೆ ಕೆಲವು ಉದ್ವೇಗದ ಕ್ಷಣಗಳನ್ನು 
ತಿಆಗೊಳಆಸಲೂ ನೆರವಾಗುತ್ತವೆ). ಇನ್ನು ಕೆಲವು ಪ್ರಕರಣಗಳಕಲ್ಲ 
ಕೋವಿಡ್‌ನಿಂದ ಉಂಬಾದ ಆತಂ೦ಕ-ಉದ್ದೇಗವನ್ನು ಪಾಲಕರು 
ಮಕ್ಷಳ ಮೇಲೆ ವರ್ಗಾವಣಿ ಮಾಡಿದ್ದೂ ಇದೆ. 


ಉಳದಂತೆ ಅನೇಕ ಪಾಲಕರಿಗೆ ಈ ಆನ್‌ಲೈನ್‌ ತರಗತಿಗಳು ಕಣ್ಣು 
ತೆರೆಸುವಂತೆ ಮಾಡಿವೆ: ಮಕ್ಷಳು ತರಗತಿಯ ಅವಧಿಯಲ್ಲ ಸಣ್ಣಸಣ್ಣ 
ಗುರಿಗಳನ್ನು ಸಾಧಿಸಲು ಪಡುತ್ತಿರುವ ಶ್ರಮ ಮತ್ತು ಹೋರಾಟವನ್ನು 
ಅವರು ಕಣ್ಣಾರೆ ನಮನೋಡುವಂತಾಗಿದೆ. ಇಂತಹ ಸನ್ನಿವೇಶಗಳಗೆ 
ಅವರು ಸಾಕ್ಷಿಯಾಗುತ್ತಿರುವುದರಿಂದ ಡಿಸ್ಲೆಕ್ಸಿಯಾ ಸಮಸ್ಯೆ ಇರುವ 
ತಮ್ಮ ಮಗು ಯಾವತ್ತೂ ಸೋಮಾರಿ ಅಥವಾ ಮಂದಬುದ್ಧಿಯವ 
ಎಂಬ ಸಾಮಾನ್ಯ ಕಲ್ಪನೆಯನ್ನು ತೊಡೆದು ಹಾಕಿ ವಾಸ್ತವವಾಗಿ 
ಮಕ್ಕಳು ಹೆಚ್ಚು ಶ್ರಮವಹಿಸುತ್ತಿದ್ದಾರೆ ಎಂಬ ಅರಿವು ಅವರಿಗಾಗುತ್ತಿದೆ. 
ಪಿಡುಗು ಬರುವ ತನಕವೂ ಶೈಕ್ಷಣಿಕ ತಂತ್ರಜ್ಞಾನ (Educational 
technology-Edtech) ಎನ್ನುವುದು ಒಂದು ನಿಗೂಢವಾದ 
ಪದವಾಗಿತ್ತು. ಆದರೆ ಈ ಕೆಲ ತಿಂಗಳುಗಳ೦ದ ವಿಶೇಷ ಶಿಕ್ಷಕರು 
ಅನೇಕ ಸಾಫ್ಟ್‌ ವೇರ್‌ಗಳು, ಕಂಪ್ಯೂಟರ್‌, ವೆಬ್‌ ಕ್ಯಾಮರಾ ಮತ್ತು 
ಇತರ ಸಾಧನಗಳನ್ನು ಪರಿಣಾಮಕಾರಿ ಬೋಧನೆಗೆ ಬಳಸುವ 
ಆಸಕ್ತಿಯನ್ನು ತೋರಿಸಿರುವುದು ಗಮನಾರ್ಹವಾಗಿದೆ. ಪಾಠದ 
ಯೋಜನೆಯಲ್ಲ ಇವುಗಳನ್ನು ಸಮರ್ರಗೊಳಸುವ ಕೆಲಸ ಈಗ 
ಸುಲಅತವಾಗಿದೆ. ಇದಕ್ಕೆ ಶ್ರೀಮತಿ ಸುರೇಖಾ ಅವರು ಹೇಳುವ 
ಮಾತನ್ನೇ ಕೇಳ, “ಬೋಧನೆ ಪ್ರಕ್ರಿಯೆಯನ್ನು ಇನ್ನಷ್ಟು 
ಸಮೃದ್ಧಗೊಳಸಲು ಇ-ಕ್ಲಾಸ್‌ರೂಮ್‌ ಸಾಫ್ಟ್‌ವೇರ್‌ನ ಕೆಲವು 
ಅಂಶಗಳನ್ನು ಬಳಸಿಕೊಳ್ಳುವ ನಿಟ್ಣನಲ್ಲ ಪ್ರಯತ್ನ ಮಾಡುತ್ತಿದ್ದೇನೆ.” 


ಎಂದಿನಂತೆ ತರಗತಿಯ ಬೋಧನೆ ಪುನರಾರಂಭವಾದಾಗ ಪರಿ- 
ಹಾರಕ ಬೋಧನೆಯಲ್ಲ ಶೈಕ್ಷಣಿಕ ತಂತ್ರಜ್ಞಾನದ ಸಮರ್ರತೆಯನ್ನು 
ಕಾಯ್ದುಕೊಳ್ಳುವ ಹಾಗು ಮುಂದುವರಿಸಿಕೊಂಡು ಹೋಗುವ ಬಧ್ಣೆ 
ಹೆಚ್ಚು ಆಸಕ್ತಿ ಹೊಂದಿರುವುದಾಗಿ ಗೌರಿ ರಾಮನಾಥನ್‌ ಹೇಳುತ್ತಾರೆ. 
ವಿಶೇಷ ಬೋಧಕರದ್ದು ಅತ್ಯಂತ ನಿಕಟವಾಗಿರುವ ಸಮೂಹ. 
ಅವರು ತಮ್ಮ ಅನುಭವಗಳನ್ನು ಪರಸ್ಪರ ಹಂಚಿಕೊಳ್ಳುತ್ತಿರುತ್ತಾರೆ 
ಮತ್ತು ಪರಸ್ಪರ ಕಆಯುತ್ತಿರುತ್ತಾರೆ ಎಂಬುದು ಇಬ್ಬರ ಮಾತಿ- 


ಕೃತಜ್ಞತೆ: 


ನಿಂದಲೂ ವೇದ್ಯವಾಗುತ್ತದೆ. ಇಷ್ಟಾಗಿಯೂ ಕೆಲವು ಅಂಶಗಳನ್ನು 
ಶೇ ಆನ್‌ಲೈನ್‌ ತರಗತಿಗಳ೦ದ ಪರಿಹರಿಸಲು ಸಾಧ್ಯವಾಗುವುದಿಲ್ಲ. 
ಉದಾಹರಣೆಗೆ, ಮಕ್ಕಳ ಸಮರ್ರ ಬೆಳವಣಿಗೆಗೆ ಪೂರಕವಾದ 
ಬರವಣಿಗೆಯ ಯಾಂತ್ರಿಕ ಅಂಶಗಳು, ಇತರ ಚಟುವಟಕೆಗಳಾದ 
ಯೋಗ, ನೃತ್ಯ ಮತ್ತು ಸಂಗೀತ ತರಗತಿಗಳು ಹಾಗು ಕೌನ್ಹೆಅಂಗ್‌ 
ತರಗತಿಗಳು ಇತ್ಯಾದಿ. 


ವೈಯಕ್ತಿಕ ಅಗತ್ಯಗಳಗೆ ತಕ್ಕಂತೆ ಔದ್ಯೋಗಿಕ ಚಿಕಿತ್ಸೆ 


(Occupational Therapy -OT) mA ಆನ್‌ಲೈನ್‌ ತರಗತಿಗಳ ಬಗ್ಗೆ 
ಯೋಜನೆ ರೂಪಿಸಲಾಗುತ್ತದೆ. ಆ ಮೂಲಕ ಫೈನ್‌ ಮೋಟಾರ್‌ 


(Fine motor), ಗ್ರಾಸ್‌ ಮೋಟಾರ್‌ (Gross motor), ಲಕ್ಷ್ಯ 
ವಹಿಸುವುದರಲ್ತ ತೊಂದರೆಯುಳ್ಳ ಮಗುವಿಗೆ ಮತ್ತು 
ಕಾರ್ಯನಿರ್ವಹಣಿಯಲ್ಲ ಎದುರಿಸುವ ತೊಂದರೆಗಳನ್ನು 
ನಿಭಾಯುಸಲು ಸಹಾಯವಾಗುತ್ತದೆ. ಆದರೆ ಮಕ್ಕಳು ಶಾಲೆ ಮತ್ತು 
ತರಗತಿ ಕೊಠಡಿಯ ವಾತಾವರಣದಿಂದ ದೂರವಾಗಿದ್ದಾರೆ 
ಎಂಬುದರಲ್ಲ ಮಾತ್ರ ಯಾವುದೇ ಅನುಮಾನವಿಲ್ಲ. ಜೊತೆಗೆ 


ಬಹುವಿಧದ ಬುದ್ಧಿಮತ್ತೆಯ (Multiple Intelligences -MI) ಸುತ್ತ 
೦ಯರೋಜಸಲಾದ ವಿನೋದ-ಬರಿತ ಚಟುವಟಕೆಗಳಲ್ಲ 
ಭಾಗವಹಿಸುವ ಅವಕಾಶಗಳನ್ನು ಕೂಡ ಕಕೆದುಕೊಳ್ಳುವಂತಾಗಿದೆ. 
ಆನ್‌ಲೈನ್‌ ರೂಪದ ಚಟುವಟಕೆಗಕೇನೋ ಚೆನ್ನಾಗಿವೆ, ಆದರೆ 
ತರಗತಿಯಲ್ಲಯೇ ನಡೆಯುವ ಚಟುವಟಕೆಗಳು ಸದಾ ಉತ್ತಮ! 
ಮಕ್ಕಳು ಮರಳ ಶಾಲೆಗೆ ಹೋಗುವುದಕ್ಕೆ ಹೇಗೆ ಹೊಂದಿಕೊಳ್ಳುತ್ತಾರೆ 
ಎಂಬುದು ಪಾಲಕರು ಮತ್ತು ವಿಶೇಷ ಶಿಕ್ಷಕರ ಪಾಅನ 
ಜಿಂತೆಯಾಗಿದೆ. 


ಆಡಳತ ವರ್ಗದ ಯೋಚನೆ ಏನಿದ್ದರೂ ಕಾರ್ಯನಿರ್ವಹಣೆಗೆ 
ಸಂಬಂಧಿಸಿದ ವಿಷಯಗಳ ಸುತ್ತ ಇರುತ್ತವೆ. ಪಿಡುಗು ಆರಂಭ- 
ವಾದಾಗಿನಿಂದ ಮುಖಾಮುಖ ಮೌಲ್ಯಮಾಪನ ಸಾಧ್ಯವಾಗುತ್ತಿಲ್ಲ. 
ಇದರಿಂದಾಗಿ ಕೆಲವೇ ಮಕ್ಷಳ ಸೇರ್ಪಡೆ ಸಾಧ್ಯವಾಗಿದೆ. ಹಾಗಾಗಿ 
ಪೂರ್ಣಕಾಲೀನ ಪರಿಹಾರದ ಲಾಭ ಕೆಲವೇ ಮಕ್ಷಳಗೆ 
ಸಿಗುವಂತಾಗಿದೆ. ಇದರಿಂದ ಆದಾಯದ ಮೇಲೂ ಪರಿಣಾಮ 
ಉಂಬಾಗಿದೆ. ಡಿಸ್ಲೆಕ್ಷಿಯಾ ಸಂವೇದಿ ಸಮಾಜವನ್ನು ನಿರ್ಮಾಣ 
ಮಾಡುವ ನಮ್ಯ ಅಭಿಯಾನದ ಕಡೆಗೆ ನಾವು ನಿರಂತರ ಕೆಲಸ 
ಮಾಡುತ್ತಿದ್ದೇವೆ ಎಂಬುದನ್ನು ಖಾತರಿಪಡಿಸಲು ಆನ್‌ಲೈನ್‌ ಜಾಗೃತಿ 
ಕಾರ್ಯಕ್ರಮಗಳು ಮತ್ತು ತರಬೇತಿ ತರಗತಿಗಳನ್ನು ನಡೆಸುತ್ತಲೇ 
ಇದ್ದೇವೆ. ಈ ಪಿಡುಗಿನ ಕಾರಣದಿಂದಾದ ಬೋಧನೆ-ಕಲಕೆ 
ಪ್ರಕ್ರಿಯೆಯಲ್ಲನ ಪೂರಕ ಫಅತಾಂಶಗಳನ್ನು ಮುಂದುವರಿಸಿ- 
ಕೊಂಡು ಹೋಗಲು ಮತ್ತು ಒಮ್ಮೆ ತರಗತಿಗಳು ಆರಂಭವಾದರೆ 
ಉಂಬಲಾಗುವ ಅಂತರಗಳನ್ನು ಸರಿದೂಗಿಸುವ ಆಶಯವನ್ನು 
ಮದ್ರಾಸ್‌ ಡಿಸ್ಟೆಕ್ಷಿಯಾ ಅಸೋಸಿಯೇಷನ್‌ ಹೊಂದಿದೆ. 


ಈ ಲೇಖನವನ್ನು ಬರೆಯುವಲ್ಲ ನೀಡಿದ ಮಾಹಿತಿಗಾಗಿ ಸಾವಿತ್ರಿ ಕೃಷ್ಣನ್‌. ಗೌರಿ ರಾಮನಾಥನ್‌ ಮತ್ತು ಹರಿಣಿ ರಾಮಾನುಜನ್‌ ಅವರಿಗೆ 


ಲೇಖಕರು ಧನ್ಯವಾದ ಸಲ್ಲಸಿದ್ದಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


ಮಾಲಾ ಆರ್‌. ನಟರಾಜನ್‌ ಅವರು ವಿಶೇಷ ಶಿಕ್ಷಕರು. ಡಿಸಲೆಸ್ಟೆಕ್ಕಿಯಾ ಸಮಸ್ಯೆ ಇರುವ ಮಕ್ನಳಗೆ ಜೋಧಿಸಲು ತರಬೇತಿ 
ಪಡೆದವರು. ಸದ್ಯ ಅವರು ಮದ್ರಾಸ್‌ ಡಿಸ್ಲೆಕ್ಸಿಯಾ ಅಸೋಸಿಯೇಷನ್‌ನಲ್ಲ ಸೇವೆ ಸಲ್ಲಸುತ್ತಿದ್ದಾರೆ. ಮಾಹಿತಿ ತಂತ್ರಜ್ಞಾನ 
ಕ್ಷೇತ್ರದ ಕಾರ್ಪೊರೇಟ್‌ ರಂಗದಲ್ಪ ಕೆಲಸ ಮಾಡಿದ ಅನುಭವ ಅವರಿಗಿದೆ. ಬೋಧನೆಯಲ್ಲ ಅಪಾರ ಒಲವನ್ನು ಹೊಂದಿರುವ 
ಮಾಲಾ ಅವರು ಈ ಯೋಜನೆಗಳಗೆ ಪ್ರಾಯೋಗಿಕ ಒಳನೋಟವನ್ನು ನೀಡುವಲ್ಲ ಸಹಾಯ ಮಾಡಿದ್ದಾರೆ. ಇವರನ್ನು: 
mala.m@ mdachennai.co ಮೂಲಕ ಸಂಪರ್ಕಿಸಬಹುದು 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಲೆಂಬರ್‌ 2೦೭1 


67 


